ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 18-03-2021 ಪ್ರಶ್ನೆ ಸ೦ಖ್ಯೆ: 1398(1541) 
ಸದಸ್ಯರ ಹೆಸರು ಮತ್ತು ಕೇತ್ರ: ಶ್ರೀ ಲಹರ್‌ ಸಿಂಗ್‌ ಸಿರೋಯಾ(ವಿಧಾನಸಭೆಯಿಂದ ಚುನಾಯಿತರಾದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 18-03-2021 
ಉತ್ತರಿಸುವ ಸಚಿವರು: ಮಾನ್ಯ ಮುಖ್ಯಮಂತ್ರಿಗಳು 


ವಿಷಯ: ಬಿ.ಬಿ.ಎಂ.ಪಿ. ಯ ನೂತನ ಪಾರ್ಕಿಂಗ್‌ ಬೀತಿ ಜಾರಿಗೊಳಿಸುವ ಬಗ್ಗೆ 


(ಅ) ಬೃಹತ್‌ ಬೆಂಗಳೂರು ಮಹಾನಗರ ಪಾಲಿಕೆಯ ಪಾರ್ಕಿಂಗ್‌ ನೀತಿ 2.00 ಯಡಿ ರಸ್ತೆ ಹಾಗೂ 
ಮನೆಯ ಬದಿ ವಾಹನ ಪಾರ್ಕಿಂಗ್‌ ಮಾಡಿದವರಿಗೆ ಶುಲ್ಕ ವಿಧಿಸುವ ಪ್ರಸ್ತಾಪವು ಸರ್ಕಾರದ 
ಪರಿಶೀಲನೆಯಲ್ಲಿದೆಯೇ; 


(ಆ) ಈ ವೀತಿಯಡಿ ಎಷ್ಟು ಮೊತ್ತದ ಶುಲ್ಕವನ್ನು ವಿಧಿಸಲಾಗುವುದು; ಎಂದಿಬಿಂದ ಈ 
ನೀತಿಯನ್ನು ಜಾರಿಗೊಳಿಸಲಾಗುವುದು; 


(ಇ) ನೀತಿಯಲ್ಲಿ ಮಾರ್ಪಾಡು ತರುವ ಪ್ರಸ್ತಾವನೆಯು ಸರ್ಕಾರದ ಮುಂದಿದೆಯೇ? 


